ಕರ್ನಾಟಕ ವಿಧಾನ ಪರಿಷತ್ತು 


D ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2) ಮಾನ್ಯ ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 


'4) ಉತ್ತರಿಸುವ ಸಚಿವರು 


ಲೀಸ 
ಯೋಜನೆ. ಅಡಿಯಲ್ಲಿ ಎಷ್ಟು ಅನುದಾನ 
ಬಿಡುಗಡೆ ಮಾಡಲಾಗಿದೆ; ಈ ಯೋಜನೆ 
ಯಾವ ಹಂತದಲ್ಲಿದೆ; (ತಾಲ್ಲೂಕುವಾರು 
ವಿವರವಾದ ಮಾಹಿತಿ ನೀಡುವುದು) 


ಯ `"ಜೀದರ್‌ ನಗರದ ಅಬ್ದುಲ್‌ 
ಫಾಯಾಜ್‌ ದರ್ಗಾದ ಹತ್ತಿರ ಇರುವ 36 
ವಸತಿ ಗೃಹ ನಿರ್ಮಾಣಕ್ಕೆ ಬಿಡುಗಡೆಯಾಗಿರುವ 
ಅನುದಾನ ಎಷ್ಟು (ಟೆಂಡರ್‌ ಕರೆದಿರುವ 
ಎವರವನ್ನು ಒದಗಿಸುವುದು) ಕಟ್ಟಡ ವಿನ್ಯಾಸ 
ಹೇಗಿದೆ (G+2 or G+3) 


- ಸಂಖ್ಯೆಹೆಚ್‌ಡಿ 14 ಪಿಬಿಎಲ್‌ 2022 


2:26 
; ಶ್ರೀ ಅರವಿಂದ ಕುಮಾರ್‌ ಅರಳಿ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


: 17.02.2022 


: ಗೃಹ ಸಚಿವರು 


ಸರ್ಕಾರದ ಅದೇಶ ೦ಖ್ಯೇ 
ಹೆಜ್‌ಡಿ/93/ಪಿಬಿಎಲ್‌/2020 ದಿನಾಂಕ:15.01.2021 ರಲ್ಲಿ 
ಪೊಲೀಸ್‌ ಗೃಹ-2025 ಯೋಜನೆಯಡಿಯಲ್ಲಿ ಒಟ್ಟು | 
10,034 ವಸತಿ ಗೃಹಗಳನ್ನು ರೂ.2000.00 ಕೋಟಿ 
ಅನುದಾನದಲ್ಲಿ ನಿರ್ಮಿಸಲು ಅಡಳಿತಾತ್ಮಕ ಮಂಜೂರಾತಿ 
ನೀಡಲಾಗಿದೆ. 


ಸದರಿ ಯೋಜನೆಯಡಿ ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 
72 ವಸತಿ ಗೃಹಗಳನ್ನು ರೂ.20.00 ಕೋಟಿ ಅಂದಾಜು 
ಮೊತ್ತದಲ್ಲಿ ನಿರ್ಮಿಸಲಾಗುತ್ತಿದೆ. ಸದರಿ ಕಾಮಗಾರಿಗಳ 
ತಾಲ್ಲೂಕುವಾರು ವಿವರ ಕೆಳಗಿನಂತೆ ಇರುತ್ತವೆ: 


1.ಬೀದರ್‌ ನಗರದ ಅಬ್ದುಲ್‌ ಫಯಾಜ್‌ ದರ್ಗದ 
ಹತ್ತಿರ 36 ಪಿಸಿ ವಸತಿ ಗೃಹಗಳ ನಿರ್ಮಾಣ: ಅಂದಾಜು 


ಮೊತ್ತ - ರೂ. 10.55 ಕೋಟಿ 


.2.ಹುಮನಾಬಾದನಲ್ಲಿ 36 ಪಿಸಿ ವಸತಿ ಗೃಹ 
ನಿರ್ಮಾಣ: ಅಂದಾಜು ಮೊತ್ತ - ರೂ.೨9.45 ಕೋಟಿ. 


ಸದರಿ ಕಾಮಗಾರಿಗೆ ಟೆಂಡರ್‌ ಕರೆದು ದಿ:17.09.2021 
ರಂದು ಕರಾರು ಮಾಡಿಕೊಳ್ಳಲಾಗಿದೆ. ದಿ:05.10.2021 
ರಂದು ಕಾರ್ಯಾದೇಶ ನೀಡಿದ್ದು, ಸದರಿ ವಸತಿ 
ಗೃಹಗಳನ್ನು ಜಿ42 ಮಾದರಿಯಲ್ಲಿ ಪ್ರಾರಂಭಿಸಲಾಗಿದ್ದು 
ಬುನಾದಿ ಮಟ್ಟದಲ್ಲಿ ಇರುತ್ತವೆ. 


F ( J KN 
el ಷಿ) 


ಗೃಹ ಸಚಿವರು 


